ಸ೦ಂಜೆದಾರಿ 


(ಕವಿತಾಸಂಕಲನ) 


ಜಿ. ಯಸ್‌. ಶಿವರುದ್ರಪ್ಪ, ಎಂ.ಎ. 


ನೇತ್ರಾವತಿ ಪ್ರಕಾಶನ, ಬೆಂಗಳೂರು--2 


ಸಾವಿಕಾರು ಜಕರ ಆಯ್ಕೆ. 


ಈ ಸಂಸ್ಥೆ ದಿನಾಲೂ ೨,೦೦,೦೦೦ ಜನರ ಉಳಿತಾಯಕ್ಕೋಸ್ಕರ 
ಸಹಾಯವನ್ನೀಡುತ್ತದೆ. ಇದರ ೯೨ ಶಾಖೆಗಳು ದಕ್ಷಿಣ ಹಿಂದೂಸ್ಥಾನ 
ದಲ್ಲೆಲ್ಲಾ ವಿಸ್ತರಿಸಿದ್ದು, ೨೯ ವರ್ಷಗಳ ಅನುಭವದಿಂದ ನಿಮ್ಮ ಯಾವತ್ತೂ 
ಬಿಲ್‌ ಯಾ ಚಕ್ಕನ್ನು ವಾಟಾಯಿಸುವರೆ ಪೃತಿಸರ್ಧೆ ಇಲದ ಸೌಕರ್ಯ 
೧೧ ಇ Ed ಣಿ 

ವನ್ನೊದಗಿಸಿಕೊಡಬಲ್ಲೆವು. ನೀವು ನಮ್ಮ ತೀವ್ರ ಮತ್ತು ಮಿತ್ರತ್ವದ 
“ಸೇವಿಂಗ್ಸ ಬಂಕ್‌? ಸೇವೆಯನ್ನು ಮೆಚ್ಚುವಿರಿ. ಎಲ್ಲಾ ದರ್ಜೆಯ ಜನ. 
ರಿಗೆ ಒಪ್ಪುವಂತಹ ಆಕರ್ಷಿತ ಉಳಿತಾಯ ಯೋಜನೆಗಳು ನಮ್ಮಲ್ಲಿವೆ. 


6,50,00,000 ಕ್ಕೊ ಮಿಕ್ಕಿದ ಆಸರೆಗಳು. 


ದಿ ಕೆನರಾ ಇಂಡಸ್ಟ್ರಿಯಲ್‌ ಎಂಡ್‌ ಬೇಂಕಿಂಗ್‌ 
ಸಿಂಡಿಕೇಟ್‌ ಲಿಮಿಟಿಡ್‌ 


ಸ್ಥಾಪನೆ: 1925 ಹೆಡ್‌ ಆಫೀಸು: ಉಡುಪಿ 


ಗ lpdustrial & Banking ಕೋರಂ! 
Estd. 1925 B. 0. Udipi 


—— ಹರಾ 


ಕಾಕಾ ಸ... 
ಜಾ ಸ. 
ಹರಾ ಸ ಸ ್ಠ, 
ಅ ಪಾ 
ಕಾಕಾನ ಲ 
———— | ——— ಸ ರ ಸ್‌ 
ಅ ಬಾ ತಾ ರಾ ಯ ಶ್‌ 
po 


(ಹಸ್ತಲಿಖತ ಪತ್ರಿಕೆ) 


ಅಖಿಲ ಭಾರತ ಹಸ್ತಲಿಖಿತ ಪತ್ರಿಕಾಸ್ಪರ್ಧೆಯಲ್ಲಿ ಪ್ರಥಮ 
ಬಹುಮಾನ' ಪಡೆದ ಪತ್ರಿಕೆ 





ಸಂಪಾದಕರು: 
ಉಡುಪಿ, ದ, ಕ, 


ನಗಲ ಬದರಿ 


(ಕವಿತಾಸಂಕಲನ) 


ಸಿ ಯೆಸ್‌. ಶಿವರುದ್ರಪ್ಪ, ಎ೦. ಯಿ; 


ಆಜೀವ ಸದಸ್ಯರು: 


ಶ್ರೀ. ವಿ. ಯಸ್‌, ನಾರಾಯಣರಾವ್‌, ಬೆಂಗಳೂರು. 


ಶ್ರೀ. ಆರ್‌. ಬದರಿನಾರಾಯಣ್‌, ಬಿ. ಎ., ಬಿ. ಎಲ್‌,, 


ನೇತ್ರಾವತಿ ಪ್ರಕಾಶನ, ಬೆಂಗಳೂರು 2 


ಬೆಲೆ: ರೂ. 0-12-0 


ಪ್ರಥಮ ಮುದ್ರಣ 1954 


ನೇತ್ರಾವತಿ ಪ್ರಕಾಶನ 


ಸಲಹೆಗಾರರು 


ರಾಷ್ಟ್ರಕವಿ ಎಂ. ಗೋವಿಂದ ಹೈ, 

ನಿ. ಎಸ್‌, ನಾರಾಯಣರಾವ್‌. 

ಎಂ. ಗೋಪಾಲಕೃಷ್ಣ ಅಡಿಗ, ಎಂ. ಎ, 
ತ.ರಾ.ಸು. 

ಜಿ. ಎಸ್‌. ಶಿವರುದ್ರಪ್ಪ, ಎಂ. ಎ, 
ಎಚ್‌. ಎಮ್‌. ಶಿವರಾಮ್‌. 


ಬರೆದವನ ಬಿನ್ನಪ 


ಸುಮಾರು ಒಂದು ತಿಂಗಳ ಹಿಂದೆ ಕಾಲೇಜಿಗೆ ಯಾವುದೋ ಕಾರ್ಯಾರ್ಥ 
ವಾಗಿ ಬಂದ ಶ್ರೀ. ಕೆ. ಕೆ. ಪೂಜಾರಿಯವರು ಸಿಕ್ಕಿದ್ದರು. ಅಂದೇ ಮೊದಲು 
ಅವರ ಪರಿಚಯ. ಆ ಮಾತು ಈ ಮಾತು ಆಡುತಿದ್ದಾಗ ಅವರೆಂದರು 
“ಸಾಮಗಾನ” «ಚೆಲುವು-ಒಲವು' “ಆದನಂತರ ಈಚೆಗೆ ನಿಮ್ಮದೇನೂ 
ಬರಲಿಲ್ಲವೆ? 
“ಬರಿಸುವವರು ಒಬ್ಬರು ಸಿಕ್ಕಬೇಕಲ್ಲ” ಎಂದೆ. 
ಅವರು ನಗುನಗುತ್ತ “ನಾನೇ ಬರಿಸಲು ಸಿದ್ಧವಾದರೆ....”ಎಂದರು. 
ಅನಿರೀಕ್ಷಿತವಾಗಿ ಬಂದ ಈ ಉತ್ತರಕ್ಕೆ ನಾನು ಬೆರಗಾದೆ. ಇದು ಕಿಸೆ 
ಪುಸ್ತಕದ ಮೆರವಣಿಗೆಯ ಕಾಲ. ಈ ಗೊಂದಲದಲ್ಲಿ ಕವನಸಂಕಲನ-ಅದೂ 
- ಗೊಂದಲಮಾಡಿಕೊಂಡು ಬರದಿದ್ದರೆ - ಯಾರು ಕೇಳುತ್ತಾರಿ? ಅದರಲ್ಲೂ 
ನನ್ನಂಥವನ ಕವನಸಂಗ್ರಹ ಪ್ರಕಔಮಾಡುತ್ತೇನೆ ಎನ್ನುವ ಇವರ ಹುಚ್ಚು 
ಧೈರ್ಯ ,ನೋಡಿ ನಾನು ಬೆರಗಾದೆ. ಎರಡು ಕಣ ಡೋಲಾಯಮಾನಸ್ಸಿತಿ 
ಯಲ್ಲಿದ್ದೆ. 
“ಯಾಕೆ ... ಅನುಮಾನವೇನು” “ಎಂದರು. 
“ಸರಿಸರಿ ನಿಮಗೆಲ್ಲೋ ಹುಚ್ಚು. ಅಚ್ಚಾದ ನನ್ನ ಎರಡು ಕವನ 


ಸಂಕಲನಗಳು ಹಾಗೆ ಕೂತಿವೆ. ... ಹೀಗಿರುವಾಗ. .. .* ಎಂದು ನಿರಾಸೆ 
ಯನ್ನು ವ್ಯಕ್ತಪಡಿಸಿದೆ. 
ತ ಅವರೇನು ಜಗ್ಗುವ ಅಸಾಮಿಯಲ್ಲ. “ನಿಮಗೇಕೆ? .... ನನಗೆ 
ಕೊಡಿ... ಅಚ್ಚು ಹಾಕೇಬಿಡುವ” ಎಂಬ ನಿರ್ಧಾರದಲ್ಲಿ ನುಡಿದೇಬಿಟ್ಟಿರು. 
ಈ ಹುಚ್ಚು ಸ್ವಂತವೋ, ಎರವಲೋ? ಎಂದೆ. 
“ಸ್ವಂತವೇ . ..? ಎಂದು ನಕ್ಕರು. 
“ಸರಿ. ನಿಮ್ಮ ಹಣೆಯ ಬರಹ... ನೋಡೋಣ? ಎಂದೆ. 


'ಕೆಲವು ದಿನ ಉರುಳಿದುವು. ಅವರು ಬಿಡಲಿಲ್ಲ. “ಸಂಜೆದಾರಿ” ಎಂಬ 
ಹೆಸರಿನಿಂದ ಸಹೃದಯರ ಮುಂದೆ ತರಲು ಸಿದ್ಧರಾದರು. 
“ಇವುಗಳನ್ನು ನವ್ಯಕಾವ್ಯ” ಎಂದು ಕರೆಯೋಣವೇ? 


ಷಿ 


“ನನಗೆ ಕಾವ್ಯವನ್ನು ಯಾವ ಹೆಸರಿನಿಂದಲೂ ಕರಿಯಲಿಷ ವಿಲ್ಲ. 
ಅದು ಎಂಥ ಕಾವ್ಯ ಎಂಬುದನ್ನು ಸಹೃ ದಯರು ನಿರ್ಣಯಿಸಲಿ. ನನ್ನ 
ದೃಷ್ಟಿಗಂತೂ ಕಾವ್ಯ ತೆ ಶ್ರ ನಿತ್ಯ ನೂತನವಾದುದು.” 

sta ಜ್‌ ಅವರು. 

ಇದೋ ಈಗ ಓದುಗರ ಮುಂಣೆ ಬಂದಿದೆ “ಸಂಜೆದಾರಿ” ಇದರ 
ಬಗ್ಗೆ ನಾನೇನನ್ನೂ ಹೇಳಲು ಬಯಸುವುದಿಲ್ಲ. ಇದರಲ್ಲಿರುವ ಹಲವು ಲಘು 
ಕವನಗಳು ಶ್ರೀ. ನಾ. ಕಸ್ತೂರಿಯವರ ಉತ್ತೇಜನದಿಂದ ಮೂಡಿ “ಕೊರ 
ವಂಜಿ”ಯಲ್ಲಿ ಬೆಳಕು ಕಂಡುವು. ಅದಕ್ಕಾಗಿ ಅವರಿಗೆ ನನ್ನ ಅನಂತ 
ವಂದನೆಗಳು. 

ಹಿಂದೆ ಯಾವ ಶಕ್ತಿ ಪೂಜ್ಯ ತ. ಸು. ಶಾಮರಾಯರ ಮೂಲಕ ನನ್ನ 
ಎರಡು ಕವನಸಂಕಲನಗಳನ್ನು ಪ್ರ ಕಟಿಸಿತೋ ಅದೇ ಶಕ್ತಿ ಈ ದೂರಕೆ 
ಕವನಸಂಗ್ರಹವನ್ನು ಶ್ರೀ. ಸ್ಯಾ ತ್ರ ಪೂಜಾರಿಯವರ ಮೂಲಕ ಪ್ರಕಟಿಸು 
ತ್ತಿದೆ ಎಂದು ಭಾವಿಸಿದ್ದೇನೆ. ಇಲ್ಲಿರುವ ಅನೇಕ ಕವನಗಳನ್ನು. ಆಲಿಸಿ 
ವಿಮರ್ಶಿಸಿ ಮಾರ್ಗದರ್ಶಕರಾದ ಇಬ್ಬರು ಸೆ ಸ್ನೇಹಜೀವಿಗಳನ್ನು ಮೌನವಾಗಿ 
ನೆನೆಯುತ್ತೇನೆ. ಅನಿರೀಕ್ಸಿತವಾಗಿ A ಈ ಕೃತಿಯ ಪ್ರಕಟನೆಯ ಜವಾ 
ಬ್ಹಾರಿಯನ್ನು ಹೊತ್ತು Aen ಶ್ರೀ. ಪೂಜಾರಿಯವರ ಸ್ನೇಹವನ್ನು ಕೃತಜ್ಞತೆ 
ಯಿಂದ ಸ ಸುತ್ತೇನೆ. 


ಶಿವಮೊಗ, 


ವಿಜಯದಶಮಿ! 1954 f ಜಿ. ಎಸ್‌. ಶಿವರುದ್ರಪ್ಪ. 


ಸಂಪಾದಕೀಯ 


ಆಧುನಿಕ ಕನ್ನಡ ಸಾಹಿತ್ಯವು ಇಂದು ಏಕಮುಖವಾಗಿ ಬೆಳೆಯು 
ತ್ತಿದೆ. ಅದರ ಬೆಳವಣಿಗೆ ಕಾದಂಬರಿ ರೂಪದಲ್ಲಿ ಮಾತ್ರ. ಸಾಹಿತ್ಯದ ಇತರ 
ನಾನಾ ಮುಖಗಳು: ಕವಿತಾಸಂಕಲನ, ಕಥಾಸಂಕಲನ, ನಾಟಕಗಳು, 
ಪ್ರಬಂಧಗಳು, ವಿಮರ್ಶಾ ಸಾಹಿತ್ಯ - ಕುಂಠಿತವಾಗಿವೆ. ಇದರ ಕಾರಣ 
ವನ್ನು ಶೋಧಿಸುವುದೇ ಒಂದು ಸಮಸ್ಯೆಯಾಗಿದೆ. ಸಾಹಿತ್ಯವು ರೂಪು 
 ಗೊಳ್ಳುವುದು, ಲೇಖಕ, ಪ್ರಕಾಶಕ ಮತ್ತು ವಾಚಕ ಎಂಬ ಈ ವರ್ಗ 
ಗಳಿಂದ. ಈ ಮೂರು ಗುಂಪುಗಳಲ್ಲಿ ಇಂದು ಯಾವ ಗುಂಪನ್ನು ಹಳಿಯಲಿ? 
ವಾಚಕರ ಹೆಚ್ಚಿನ ಒಲವು ಇಂದು ಕಾದಂಬರಿಯ ಕಡೆಗೆ. ಅವರ ಒಲವಿನ 
ಬಲುಮೆಯನ್ನರಿತ ಪ್ರಕಾಶಕನು ಅದೇ ಜಾಡಿನಲ್ಲಿ ಮುಂದುವರಿಯು 
ತಿದ್ದಾನೆ. ಮೇಲಿನೆರಡು ಗುಂಪುಗಳ ಕೇಳಿಕೆಗಳನ್ನು ಪೂರೈಸುವುದೇ 
ಇಂದಿನ ಲೇಖಕನ ಗುರಿಯಾದಂತಿದೆ, ಅಂದ ಮೇಲೆ ಯಾರು ತಿದ್ದಿ 
ಕೊಳ್ಳಲು ಸಾಧ್ಯರು? ಪ್ರತಿಯೊಬ್ಬನೂ ಇಂದು ವಿಚಾರ ಮಾಡಬೇಕಾಗಿದೆ. 
ನಮ್ಮ ಆಸಕ್ತಿ ವಿಚಾರಾತ್ಮಕ ಸಾಹಿತ್ಯದ ನಾನಾ ಪ್ರಯೋಗಗಳ ಕಡೆಗೆ 
ಹರಿಯಬೇಕೆಂದು. ಈ ವಿಚಾರ ಪ್ರಣಾಳಿಕೆಯ ಬೆಳಕಿನಲ್ಲಿ ಬೆಳೆಯುತ್ತಿ ರುವ 
ನಮ್ಮ ಪ್ರ ಪ್ರಕಾಶನವು ವ್ಯತಿರಿಕ್ತ ಹಾದಿಯನ್ನು ತುಳಿಯುವುದು ಅಸಾಧ್ಯ. 
ಶ್ರೀ ಜಿ. ಎಸ್‌. ಶಿವರುದ್ರಪ್ಪನವರ “ಸಂಜೆದಾರಿ” ನಮ್ಮ ಮಾಲೆಯ 
ದ್ವಿತೀಯ ಕುಸುಮ. ಶ್ರೀಯುತರು ಕನ್ನಡ ಸಾಹಿತ್ಯ ಪ್ರ ಪಂಚಕ್ಕೆ ಹೊಸಬ 
ರಲ್ಲ. “ಸಾಮಗಾನ” “ಚೆಲುವು.ಒಲವು” ಇತ್ಯಾದಿ ಉತ್ತಮಮಟ್ಟಿದ 
ಕವಿತಾಸಂಕಲನ ಮತ್ತು ಲೇಖನಗಳ ಮೂಲಕ ಚಿರಪರಿಚಿತರು. ಆ 
ಎರಡು ಕೃತಿಗಳಿಗೆ ಸಹದಯರಾದ ಓದುಗರು ನೀಡಿದ ಸಾ ್ರಿಗತವನ್ನೇ 
ಮ “ಗೆ ನೀಡಿಯಾರೆಂದು ಭರವಸೆಯಿದೆ. ಶ್ರೀಯುತರು ಇದನ್ನು 
ಪ್ರಕಟಿಸಲು ಅನುಮತಿಯನ್ನಿತ್ತು ದಕ್ಕಾಗಿ ನಾವು ಅವರಿಗೆ ಖುಣಿಗಳು. 
ಅಲ್ಲದೆ ನಮಗೆ ಆಗಾಗ ಸೂಕ್ತ ಸಲಹೆಗಳನ್ನು ಮತ್ತು ಸಂದೇಶ 
ವನ್ನು ಕೊಟ್ಟ ಪೂಜ್ಯ ಮ. ಗೋವಿಂದ ಫೆ ಪೈ ಗಳನ್ನೂ, ಈ ಕವಿತಾಸಂಕಲನ 
3 ಜಂ ಮತ್ತು ಶೀಘ್ರ ವಾಗಿ ಮುದಿ ಕೊಟ್ಟ “ಶಾರದಾ ಪ್ರೆಸ್ಸಿ”ನ 
ಮ್ಹಾಲಿಕರನ್ನೂ ನಾವು ಎಷ್ಟು ಸ್ಮ! ರಿಸಿದರೂ ಗ 
ಬೆಂಗಳೂರು ನ್ನ ಥೆ, ಸೆ. ಪೂಜಾರಿ, 
ನವಂಬರ 1954 / ಸಂಪಾದಕ. 


ತಾ. 


ಣ್ಯ 


oe 









Ne ಶೊ ದ ನ್ನ 


ಇಟ್‌ 
TS | hep 
ಹಿ 
ಟಿ ಬ್‌ fee 


1 ಜಟ UIE 


೫.1 
ಕಟ್ಟ ಎನು ಇ ಜ್ಯ; hy 2 
ನಷ್ಠ ಅಣ : ಪ ಇಡ 
Wp ಜಾ 


ಪ್ಪ ¥ | 
ವ ಸಿಡಿತ ಳೆ 
ಫ್ರಿ ಘಿ 


ಸಂದೇಶ 


ಬೆಂಗಳೂರಿನ ನೇತ್ರಾವತೀ ಪ್ರಕಾಶನದ ಸಂಪಾದಕರಾದ ತ್ರೀ ಕೆ. 
ಕೆ. ಪೂಜಾರಿಯವರು ನಮ್ಮಲ್ಲಿಗೆ ಬಂದಿದ್ದಾಗ, ಅವರು ಇತ್ತೀಚೆ 
ಹೊರವಡಿಸಿರುವ ಶ್ರೀ ತ. ರಾ. ಸು.ರವರ ಮಹಾಶ್ರೇತೆ' (ರೇಡಿಯೋ 
. ನಾಟಕ) ಎಂಬ ಪುಸ್ತಕವನ್ನು ನನಗೆ ತೋರಿಸಿದರು. ಅದರ ಅಚ್ಚು, 
ಹೊದಿಕೆ ಮೊದಲಾದುವೆಲ್ಲ ಬಹಳ ಚಲೋದಾಗಿನೆ, ಪುಸ್ತಕ ಶಾನೆ 
ಸೊಗಸಾಗಿದೆ. ಯಾರೂ ಮೆಚ್ಚಬೇಕು, ನಾನೂ ತುಂಬ ಮೆಚ್ಚಿದೆ. 
ಅವರನ್ನು ಮನವಾರೆ ಅಭಿನಂದಿಸುತ್ತೇನೆ. 

ಮುಂದೆಯೂ ಇವರು ಇದೇ ಮಾದರಿಯ, ಹಾಗೂ ಇದಕ್ಕೂ 
ಮೇಲು- ಮೇಲಾದ ರೀತಿಯ ಅಚ್ಚು...ಹೊದಿಕೆಗಳ ಏರ್ಪಾಡನ್ನು ಮಾಡಿ, 
ಕನ್ನಡ ಪುಸ್ತಕಗಳ ತೋರ್ಕೆಯನ್ನು ತಿದ್ದಿ, ಅಂದವನ್ನು ಹಿಗ್ಗಿಸುತ್ತ 
ಲಿದ್ದರೈ, ಇವರೆ ಹೆಸರು ಕನ್ನಡ ಪ್ರಕಾಶಕರ ಮೇಲುಪಂಕ್ತಿಯಲ್ಲಿ 
'ತಾಳದಿರದು. ಶೀ ದೇವರು ಆಮೇರೆಗೆ ಅನುಗ್ರಹಿಸಲಿ! 


ಗೋವಿಂದ ಪೈ. 


OM OUST ೫೫೫ SUD 


ಅನುಕ್ರಮಣಿಕೆ 


ಸಂಜೆ ದಾರಿ 

ಮೋಡಿ 

ಒಂದು ಚಿತ್ರ 
ಶೋಧನೆ 

ಮುಗಿದ ಕತೆ 

ಮಾಗಿ 

ನವಸೃಷ್ಟಿ 

ಬಾಡಿಗೆ ಮನೆ 
ನ್ಯಾಯ ನಿಯಮ 


ನಗರದ ನಡುವೆ ಒಂದು ಬೆಳಗು 
“ಮೇಸ್ಟ್ರು? 

ಆಸ್ಪತ್ರೆ 

ಪಾರ್ಕಿನಲ್ಲಿ ಒಂದು ಸಂಜೆ 
ಹೊಸಿಲು ದಾಟಿತು ಹಸುಳೆ 
ತೇರೆಳೆವ ಜನರು 

ಇವನು 

ದಾರಿ 

ಪತಿತ 

ಜನರು 

ಅತಿಥಿಗಳು 


ಪುಟ 


ಇ ಇ ಣ ೧೯. ಆ ೨ 


೧೦ 
೧೧ 
೧೪ 
೧೫ 
೧೬ 
೧೩ 
೧೯ 
೨೧ 
ಹ 
೨೩ 
೨೫ 
೨೬ 
ವಿಜ 
೩೦ 





೨) 


ವರ 


ರು 


N 


NS 


ಹೆಗಡೆ 
13 


YO. 


ಗ 


ಷಕರು. 


೯ 


ವಿ 
ಕ್ರಾ 


ಕಾಶನದ ಆಜೀವ 


ನಮ್ಮ ಪ್ರ 


ಓಂ ॥ 


೧. ಸಂಜೆ ದಾರಿ 


ಸ್ಟ್‌ ಹಿಡಿದ ಸರಪಳಿಯ ಜಗ್ಗುತಿದೆ ಕರಿನಾಯಿ, 

. ಹೊಳೆ ಹೊಳೆವ ಕೆಂಗಣ್ಣು ಜೋಲ್ವ ನಾಲಗೆಬಾಯಿ! 

ಸಂಜೆ ಮುಗಿಲಿನ ಕೆಳಗೆ 

ದೂರ ದೂರದ ವರೆಗೆ 

ಮುಗಿವಿರದ ಪ್ರಶ್ನೆಯೊಲು ಹಾಸಿರಲು ಬಾರ್‌ ಬೀದಿ, 

ಕೈ ಹಿಡಿದ ಸರಪಳಿಯ ಜಗ್ಗುತಿದೆ ಕರಿನಾಯಿ ಮುಂದೆ ಮುಂದೆ 
ಹಿಡಿದ ಸ್ಸ್‌ ಸಾಗುತಿದೆ ಹಿಂದೆ ಹಿಂದೆ! 


ಹಗಲೆಲ್ಲ ಗಾಡಿಯನೆಳೆದು ಸೋತು ಸುಸ್ತಾದ 
ಜಟಕಾ ಕುದುರೆಯಂತ್ಶೆ 
ನಿವೃತ್ತ ನೌಕರನಂತೆ, 
ಕೆನ್ನವಿರ ತಲೆಗೆದರಿ ಮುಳುಗುತಿಹನಲ್ಲಿ ಅದೊ 
ಮುದಿಯ ಸೂರ್ಯ 
ಮುಗಿಲ ಕೊತ್ತಳದಲ್ಲಿ ಮೊಳಗುತಿದೆ ಆಗಲೇ 
ಇರುಳ ತೂರ್ಯ! 


ಅಳಿದುಳಿದ ಬೆಳಕಿನಲಿ ತಲೆಯನೆತ್ತಿಹುದಲ್ಲಿ 
ಆಫೀಸು ಕಟ್ಟಡ; 
ಈಗಲೋ ಆಗಲೋ ನಿದ್ದೆಯಾಳಕೆ ಇಳಿವ 
ಹಸುಳೆ ಕಣ್‌ಬಿಡುವಂತೆ, *ಟಿಕಿ ಗಾಜಿನ ಹೊಳಪು; 
: ನೂರಾರು ನೆನಪು. 
ಓ ಅಲ್ಲೆ, ಆ ಮಹಡಿಯಲ್ಲೆ ಇದೆ 
ಆಫೀಸು ರೂಮು. 


ಬೆಲ್ಲನೊತ್ತಿದರೆ ಸಾಕು, ಬಂದು ನಿಲ್ಲುತಿದ್ದನು ಪ್ಯೂನು. 
ಟೇಬಲ್ಲ ಮೇಲೆಯೇ ತಿರುಗುತಿದ್ದಿತು ಫ್ಯಾನು. 
ನೂರಾರು ಜನ ಬಂದು ಹೊಡೆಯುತಿರಲು ಸಲಾಮು, 
ಜರ್ಬಿತ್ತು, ಅಧಿಕಾರವಿತ್ತು; ಕೈಕೆಳಗಿನವರನ್ನು 
ನಡುಗಿಸುವ ಬಲವಿತ್ತು; 
ಎಲ್ಲವೂ ಇತ್ತು; ಮೊನ್ನೆದಿನ ತಾನೇ ಇತ್ತು; 
ಈಗಿಲ್ಲ; ಅದು ಹಳೆಯ ನೆನಪು! 
t | 1 1 | T 
ಮೂವತ್ತು ವರುಷದ ದುಡಿತ; 
ಅಧಿಕಾರಕ್ಕೆ, ದರ್ಪಕ್ಕೆ, ಬಿಂಕಕ್ಸ 
ಬೆಲೆಗೊಟ್ಟಿ ಜನದ ತಾಳದ ಬಡಿತ 
ಅದರೊಡನೆ ಕುಣಿತ! 


ಯಾವ ಪುರುಷಾರ್ಥ ವನು ಪಡೆದುದಾಯಿತು ಜೀವ? 
ಇತ್ತು, ಅವಕಾಶವಿತ್ತು; ತಿಳಿವಿತ್ತು; ಬೆಳಕಿತ್ತು. 
ಎದೆಯ ಹೊಸ್ತಿಲಿನಲ್ಲೆ ಕಾಯುತಿದ್ದನು ದೇವ, 
“ಒಳಗೆ ಬರಲಪ್ಪಣೆಯೆ?” ಎಂಬ ದನಿ ಕೇಳಿದರು 
ಅದು ಬೇಡವಾಗಿತ್ತು. 
“ಹೊತ್ತು ಹೋದಾಮೇಲೆ ಯಾರು ಬಲ್ಲರೊ ನಿನ್ನ? 
ಹೊತ್ತು ಹೋಗದ ಮುನ್ನ 
ಮೃತ್ಯು ಮುಟ್ಟಿದ ಮುನ್ನ 
ತೊತ್ತುಗೆಲಸವಮಾಡು....... ಬ್ಯ 
ಅದೊ ಮುಳುಗುತಿದೆ ಹೊತ್ತು; ಈಗ ಅದು ಸೂಡು! 
ಪಡುವಣದ ಚಿತೆಯಲ್ಲಿ ಹಗಲ ಹೆಣ ಉರಿಯುತಿದೆ 
ನೋಡು ನೋಡು! 
t ij 3 | 1 


ಮಸಿ ನಿರಾಸೆಯ ನಭದ ಮೇಲೆ ಈರಿಗೆರೆಗಳನು 
ಬರೆದ ತಂತಿಯ ಕಂಬ ಸಾಲು ಸಾಲು 


೨ 


೨ 


ತಲೆಗೆದರಿ ನಿಂತಿರುವ -ಈಚಲಿನ ರೂಕ್ಹತೆಗೆ 

ಹಿನ್ನೆಲೆಯ ರಚಿಸಿರಲು ಬೋಳು ಬಯಲು, 

ದೂರ ದೂರದ ವರೆಗೆ 

ಸಂಜೆ ಬಾನಿನ *ೆಳಗೆ 

ಮುಗಿವಿರದ ಪ್ರಶ್ನೆಯೊಲು ಮಲಗಿರುವ ಟಾರ್‌ ಬೀದಿಯಲ್ಲಿ 
ಕೈ ಹಿಡಿದ ಸರಪಳಿಯ ಜಗ್ಗುತಿದೆ ಕರಿನಾಯಿ ಮುಂದೆ ಮುಂದೆ 
ಹಿಡಿದ ಸ್ಸ ಸಾಗುತಿದೆ ಹಿಂದೆ ಹಿಂದೆ! 


೨. ಮೋಡಿ 


ಢಮಡಢಮಡಢಮ ಡೋಲು ಸದ್ದು 
ಎಲ್ಲರನೂ ಸೆಳೆಯಿತು 
ನಿಮಿಷದಲ್ಲಿ ಡೋಲಿನ ಬಳಿ 
ಜನದ ಬೇಲಿ ಕಟ್ಟಿತು! 


ಅಲ್ಲಿ ಅದೋ ಹಲ್‌ ಕಿರಿಯುವ 
ತೆಲೆಯ ಬುರುಡೆ, ಮತ್ತೆ ಹಾವ- 
ನಿಟ್ಟಿ ಎರಡು ಬುಟ್ಟಿಯು. 
ಏನೇನೋ ಪರಿಕರಗಳು. 
ಎಲುಬಿನೆರಡು ಸೈಗಳು ! 


ಡೋಲ್‌ ನಿಂತಿತು; ತುಟಿತಾಗಿತು ಪುಂಗಿಯು. 
ಚಿಮ್ಮುತಲಿದೆ ಒಮ್ಮೆಗೇ 
ಸವಿರಾಗದ ಬುಗ್ಗೆಯು! 
ಪುಂಗಿಯ ಸವಿರಾಗ ಹೇಳಿ 
ಹಾವಿನ ತಲೆಮೊಗ್ಗು ಅರಳಿ 
ಹೆಡೆಯ ಹೂವು ಮೂಡಿತು! 
ಹೇಗೊ ಏನೊ ಸುಪ್ತವಾದ 
ಸೊಬಗು ಸುರುಳಿ ಬಿಚ್ಚಿತು 
ಕವನದಂತೆ ಅರಳಿತು! 


ರಾಜಕೀಯ ನಿಪುಣರಾಡುತಿರುವ ಮಾತ *ೇಳಿ ಜನತೆ 
ತಲೆದೂಗುವ ತೆರದಲಿ 
ಪುಂಗಿಯ ದನಿಗೇಳಿ ಹಾವು 
ಹೆಡೆಯಾಡಿದೆ ನಯದಲಿ ! 


೪ 


ಪುಂಗಿಯ ದನಿ ನಿಂತಿತು 
ಅರಳಿ ಬಂದ ಚೆಲುವು ಮತ್ತೆ 
ಬುಟ್ಟಿಯೊಳಗೆ ಹುದುಗಿತು. 


“ಮತ್ತೆ ಕಮಾಲ್‌ ನೋಡಿರಣ್ಣ .. . .” 
ಚಪ್ಪಾಳೆಯ ತಟ್ಟಿದರದೊ ದೊಡ್ಡವರೂ ಮಕ್ಕಳು. 
ಹಾವಾಡಿಗನಂಗೈಯೊಳು ಒಂದು ಕೋಳಿಮೊಟ್ಟೆ 
ನಿಮಿಷದಲ್ಲಿ ಮರಿಯಾಯಿತು; ಮಾಯವಾಯ್ತು ಮತ್ತೆ. 
: ಮಣ್ಣನು ಕೈಗೆತ್ತಿಕೊಂಡ, ಕಡಲೆಯಾಯ್ತು ನೋಡು; 
ಈ ಚಣದಲಿ ಇದು ಮಾಯದ ಬೀಡು! 
ಸಣ್ಣಸಣ್ಣ ಕಲ್ಲಳೆಲ್ಲ ರುಪಾಯ್‌ ಆದುವಲ್ಲ! 
ಒಂದೆ ನಿಮಿಷದಲ್ಲಿ ಅವೂ ಮಂಗಮಾಯವೆಲ್ಲ! 

T t t 1 1 t 
ಇಂತು ಮೋಡಿಗಳಲಿ ಅವನು ಮನವ ಬೆರಗುಗೊಳಿಸಿರೆ 

ಕಲ್ಲುಗಳನೆ ಚಿನ್ನಗೈದ ಮೋಡಿಕಾರ ಮೆಲ್ಲನೆ 

ಸುತ್ತ ನಿಂತ ಜನದ ಕಡೆಗೆ ದೀನನಾಗಿ ನೋಡುತ 

“ಮೂರು ಕಾಸ ನೀಡಿರಯ್ಯ ನಿಮ್ಮ ಧರ್ಮ”ವೆನ್ನುತ 

ಬರಲು ನಾನು ಬೆರಗಾದೆನು ನೋಡಿದೆಲ್ಲ ಮೋಡಿಗಿಂತ 

ಇದು ಹೆಚ್ಚಿನ ಮೋಡಿಯೆಂದು ಮನದಲಿ ಬೆರಗಾಗುತ! 


೩. ಊ೫ ಚಿತ್ರ 


ಯಾರು ಕೊಟ್ಟರೋ ಬಾನಿಗೊಂದು ಬಂಗಾರದ ಮೆಡಲು? 
ಸಂಜೆ ಬೆಳಕಿನಲಿ ಸಾಲುಗುಡ್ಡಗಳು 
ಅನಂತತೆಯ ತೊದಲು! 
ತೆಂಗು ಅಡಕೆಗಳು ಜಿರಾಫೆಕೊರಳನು 
ಮೇಲಕೆತ್ತಿ ನಿಲಲು, 
ಪುಟ್ಟ ಕೈಗಳನು ನಭಕೆ ಚಾಚಿ ಮಗು 
ಚಿಕ್ಕೆ ಗಣ್ಣತೆರೆದು 
“ಚಂದುಮಾಮ ಬಾ” ಎನ್ನುತಿಹುದದೋ 
ತನ್ನ ತಾನೆ ಮರೆದು! 


೪. ಶೋಧನೆ 


ನುಗ್ಗು ಎದೆಯೊಳಸುಳಿಯ ತಳದಾಳಕೆ 
ನೋವಿನಕ್ಷಯಪಾತ್ರೆಯೊಡಲಾಳಕ 
ಬಿಡು ಒಳಗೆ ಬಿಡು ಒಳಗೆ 
ಪಾತಾಳ ಗರುಡ 
ಅದೊ ನೋಡ ನೋಡ. 


ಯಾರು ಯಾರೋ ಸೇರಿ ಇರಿದ ಚೂರಿಯ ತುಣುಕು 
ಅಣುಕು ಮಿಣುಕು! 
ನೂರಾನೆ ಕಾಲುಗಳು ನುಗ್ಗುನುರಿಮಾಡಿರುವ 
ಬಿಂದಿಗೆಯ ಸರುಕು! 
ಎದೆಯ ಮಿದುವಾಸಿನಲಿ ಕಾವು ಪಡೆಯುತಲಿದ್ದ 
ಮೊಟ್ಟೆಗಳ ಹೋಳು! 
ಮುಗಿಲೊಳಾಡಿದ ನೂರು ಪಾರಿವಾಳದ ರೆಕ್ಕ್‌ 
ನೂರು ಸೀಳು! 

ಹಲವು ಬಾಗಿಲೊಳಲೆದು ತಿರಿದು ತುಂಬಿದ ಪಾತ್ರೆ- 
ಯೊಡಕು ರಾತಿ, 
ಅಯ್ಯೊ ಪರಬೇಶಿ! 
ನೂರು ಚೆಲುವೆಯ ಮೊಗವ ತನ್ನ ಎದೆಯೊಳು ಹಿಡಿದ 
ಕನ್ನಡಿಯ ಚೂರು 
ಬರಿ ಹಸರು *ೆಸರು! 
ಎನಿತೊ ಬೆಳಕನು ಹಿಡಿದು ಕಡೆದಿಟ್ಟಿ ವಿಗ್ರಹದ 
ಭಗ್ನಾವಶೇಷ 


ಇನ್ನು ಏನೇನಿಹುದೊ! ಇರಲಿ ಬಿಡು ತೆಗೆದೆದೆಯ 
ಕಲಕಬೇಡ 
ಹಳೆಯ ನೆನಪಿನ ಹೊಳವ ಕದಡಬೇಡ. 


ಈ 


೫. ಮುಗಿದ ಕತೆ 


ಧೂಳಾಟವನು ಮುಗಿಸಿ ಮನೆಗೆ ಮರಳಿರೆ ಸಂಜೆ, 
ಮಂದಸುಂದರ ಶಾಂತ ಪ್ರಭೆಯೊಳುರಿದಿರೆ ಹಣತೆ 
ಹೇಳುತಿದ್ದಿತು ಕೇಕೆ ಹಾಕುತ ಬರುವ ತಮ್ಮ 
ತಂಗಿಯರ ಗೆಲುವಿನ ಕೂಗು! ಎಳೆಯಮೊಗ, ಎಳೆಯ 
ಮನ. “ಒಂದು ಕತೆ ಹೇಳಣ್ಣ?”-- ಎಂದು ಹಾಸಿಗೆಯ 
ಸುತ್ತಲೂ ಕುಳಿತು, ಬೆರಗುಗಣ್ಣನು ತೆರೆದು, ನಾ- 
ನೊರೆವ ಅಪ್ಪರೆಯ ಕತೆಯಲ್ಲಿ ಗಂಧರ್ವ ಲೋ- 
ಕಣೆ ತೇಲಿ ನಲಿಯುತಿದ್ದರು ಅಂದು! ಇಂದು ಅದು 


ಒಂದು ಮುಗಿದ ಕತೆ; ಈಗ ಬರಿನೆನಪು. ಇಂದೋ 
ನಿಡುಸುಯ್ದು ಮುಳುಗುತಿರೆ ಸೋತು ಸೊರಗಿದ ಸಂಜೆ, 
ಕಣ್ಣ ಕುಕ್ಕುವ ತೆರದಿ ಜ್ವಲಿಸೆ ವಿದ್ಯುದ್ದೀಪ, 
ಆ ಅವರೆ ಬರುವರು ಮನೆಗೆ ಸೋತು ಹಣ್ಣಾಗಿ 
ಅಂಗಡಿಯಿಂದ, ಫ್ಯಾಕ್ಟರಿಯಿಂದ ಮತ್ತೆ ಆ- 
ಫೀಸಿನಿಂದ. ಇಂದವರು ಹತ್ತಿರಿದ್ದರು ದೂರ! 
ಒಬ್ಬೊಬ್ಬನದು ಒಂದೊಂದು ಕೋಣ್‌. ಅಂದಿನೊಲು 
ಇಂದವರ ಯಾವ ಕತೆಯೂ ಹಿಡಿದು ಹೂಡಿಸದು! 
ಅಂದಿಗೂ ಇಂದಿಗೂ ಸಾಕ್ಷಿಯೊಲು ನಾನಿರುವೆ, 
ಅಚ್ಚರಿಯ ನಿರು8ಸುತ ಬರಿದೆ ನಿಟ್ಟುಸಿರಿಡುವೆ! 


೬. ಮಾಗಿ 


ಮಂಜು ಬಿಳಿನಂಜಾಗಿ ಬೀಸಿತು ಮೇಲೆ; ಇದ್ದ 
ನಾಲ್ಕಾರು ಹಣ್ಣೆಲೆಗಳೂ ಉದುರಿ ಮೈ ಬೋಳು. 
ಒಮ್ಮೆ ಹಸುರೆಲೆ ಚಿಗುರು ಹಣ್ಣು ಹೂ ತೂಗಿದ್ದ 
ಬದುಕೆಲ್ಲ ಬರಬಡಿದ ಎಲುಬುಗೂಡಿನ ಪಾಳು! 
ನಿಸ್ತೇಜ ರವಿ; ಕಳೆಯಿರದ ತಣ್ಣದಿರ; ಬೆಪ್ಪು 
ಹನ್‌ ಬಿಡುವ ಇರುಳ ನಭ; ದುರ್ಬಲರ ನೆಲೆವೀಡು! 
ಹೊರೆಕೊರೆವ ಕರೆಕರೆಯ ಸೂಜಿಗಾಳಿಗೆ ಈಡು 
ಸೋತು ಸಾಯದ ಬದುಕು! ಹರಿವುದೆಂದಿಗೆ ಹೆಪ್ಪು-. 
ಗಟ್ಟಿಸುವ ಈ ಮಾಗಿ? ಬಾನೆಲ್ಲ ತಿಳಿಯಾಗಿ 
ಮುನ್ನಿನೊಲು ಬೆಳಗೀತೆ" ಸೂರ್ಯ ಚಂದ್ರರ ಘಾಂತಿ? 
ಮತ್ತೆ ಮೊಳಗುವುದೇನು ಆ ವಸಂತನ ಕ್ರಾಂತಿ? 
ಬೋಳಾದ ಎದೆಯಲ್ಲಿ ಚಿಗುರು ಹೂವನು ತೂಗಿ 
ನಿಲುವ ಒಂದೇ ಕನಸು ಈ ಬಾಳಿಗಾಧಾರ; 
ತೇಲಬೇಕೇ ಇನ್ನು? ಎಲ್ಲಿ ದೂರದ ತೀರ? 


೭. ನವಸೃಷ್ಟು 


ಬೀದಿ ಬೀದಿಯನಲೆದು ಸಂದಿಗೊಂದಿಗಳಲ್ಲಿ 
ಬಿಸುಟ ಎಂಜಲನರಸಿ ತಿರುಗುವಾ ದರವೇಸಿ- 
ಗಳ ರೀತಿಯಲಿ ಅಲೆಯುತಿವೆ ತರಗೆಲೆಯ ರಾಸಿ! 
ಬರಬಡಿದ ಪ್ರೇತ ಜೀವಗಳಂತೆ, ಅಲ್ಲಲ್ಲಿ 
ನರಳುಗಳ ನೆರಳಂತೆ ತೋರುತಿವೆ ಬೋಳುಮರ. 
ನಿರಾಸೆಯ ಮಬ್ಬುಕವಿದಂತಿಹುದು ಹಿರಿಮಂಜು. 
ಎತ್ತನೋಡಿದರತ್ತ ವಿಲಯಗಳ ಸಂಸಾರ! 


ಅದೋ ಮುತ್ತುಗದ ಮರವೆತ್ತಿ ಹಿಡಿಯಿತು ಪಂಜು! 
ಮಂಜು ಪಹರೆಯ ಸೀಳಿ ಕೋಗಿಲೆಯ ದನಿತೂರ್ಯ 
ಮೊಳಗುತಿದೆ! ನಡೆಯುತಿದೆ ನವ್ಯಜೀವನ ಕಾರ್ಯ 
ಮರಮರದ ಹರೆಯೊಳಗೆ! ವಿಲಯವೈಭವದಿಂದ 
ಮೂಡುತಿದೆ ನವಸೃಷ್ಟಿ. ಭಯನಿರಾಸೆಗಳಿಂದ 
ಚಣಚಣವು ಈ ಬಾಳನೆತ್ತುತಿದೆ ನವಸೃಷ್ಟಿ; 
ನವ ಸೃಷ್ಟಿಯನುಭವಳೆ ಬೇಕೊಂದು ನವದೃಷ್ಟಿ. 


೧೦ 


೮. : ಬಾಡಿಗೆ ಮನೆ 


“ಬಾಡಿಗೆಗಿದೆ"_.ಎಂಬ ಬೋರ್ಡು 
ಎದೆಯೊಳು ನೇತಾಡಿದೆ 
ತನ್ನ ಹಣೆಯ ಬರೆಹವನ್ನು 
ತಾನೆ ತೆರೆದು ಹೊತ್ತವನೊಲು 
ಈ ಮನೆಯೋ ನಿಂತಿದೆ! 


ಬಹಳ ದಿನಗಳಾಯ್ತೊ ಏನೊ 
ಇದ್ದವರೂ ಬಿಟ್ಟು; 
ಗೋಡೆಯಮೈ ಕೆತ್ತಿಹೋಗಿ 
ತೂತಾಗಿದೆ, ಕಸಂಡವರೂ 
ಮೆಯ್ದೆ ಕಲ್ಪನಿಟ್ಟು. 

ಯಜಮಾನನಿಗೇನು ಚಿಂತೆ? 
ಹಣವು ಬಂದರಾಯಿತು. 
ಇದ್ದವರಿಗು ಏನು ಚಿಂತೆ? 
ಸುಣ್ಣ ಬಣ್ಣಗಳನು ಘಂಡು 
ಏಸೊ ವರುಷವಾಯಿತು! 


ಮಳೆ ಗಾಳಿಗೆ ಬಿಸಿಲುಗಳಿಗೆ 
ಹೋಗಿ ಬರಲು ತೆರವು! 
ನೆಳಲು ಬೆಳಕಿನಾಟದಲ್ಲಿ 
ಗಾಳಿಸಿಳ್ಳು ಹಾಕುತಿರಲು 
ಬರಿ ಶೂನ್ಯದ ಇರವು! 


ಹೊಸತಿಲಲ್ಲಿ ನೋಡು ಇತ್ತ 
ರಂಗೋಲಿಯ ಗುರುತಿದೆ. 
ಯಾವ ತಾಯ ಕೃಪೆಯಿಂದಲೊ 


೧೧ 


ದಿನ ಬೆಳಗೂ ಬಾಗಿಲು ತೆರೆ- 
ದಂಥ ನೆನಪು ಉಳಿದಿದೆ! 

ಯಾವ ಹಬ್ಬದಲ್ಲೊ ಏನೊ 
ಕಟ್ಟಿದ್ದರು ತೋರಣ. 
ಮಾವಿನೆಲೆಗಳುದುರಿ ಹೋಗಿ 
ಬರಿಯ ಹುರಿಯು ಜೋಲುತಿಹುದು 
ನೇಣಿನಂತೆ ಓರಣ! 


ಛಾವಣಿಯೀ ಭಾರ ಹೊತ್ತು 
ಕಂಬಗಳಿಗು ಆಸರ. 
ಇಲಿ ಹಲ್ಲಿಗು ಜಿರಲೆಗಳಿಗು 
ಬರಿಯ ಶೂನ್ಯದಿರವಿನಲ್ಲಿ 
ಕಾಲಕಳೆದು ಬೇಸರ! 


ಒಳಗೆ ಮೊಳಗುತಿದ್ದಿತೊಮ್ಮೆ 
ದೇವಾರ್ಚನೆ ಮಂತ್ರವು. 
ಊದು ಬತ್ತಿ ನವುರು ಗಂಧ, 
ಹೆಣ್ಣ ಕೊರಳ ಮೆಲುಪಿನಂದ, 
ಸಂಜೆ ಮನೆಯ ದೀಪವು! 


ಮುದ್ದುಮಕ್ಕಳಳುವು ನಗುವು 
ಒಮ್ಮೆ ಇದ್ದಿತಿದರೊಳು 
ಸಂಸಾರದ ನೂರು ಮುಖದ 
ವಿವಿಧ ಭಾವ ತರಂಗದಲಿ 
ಜೀವವಿದ್ದಿತಿದರೊಳು! 

ನಿಸ್ತರಂಗವೆಂಥ ಬದುಕ್ಕೊ 
ಸತರಂಗವೆ ಜೀವನ. 
ಯಾವ ಗಾಳಿ ಬೀಸಿ ಮನೆಯ 
ಸ್ತಬ್ಧ ಸರಸಿಯಂಥ ಬದುಕು 
ಪಡೆಯಬಹುದೊ ಚೇತನ. 


೧೨ 


ಜೀವದ ಸಂಪರ್ಕವಿರದ 
ಇರವಿಗೇನು ಬೆಲೆಯಿದೆ? 
ಹತ್ತುಜನರ ನೋವು ನಲಿವು 
ತನ್ನೊಳಗನು ತುಂಬದಿದ್ದ- 
ರೇನಿದ್ದೂ ಏನಿದೆ? 


೧೬೩ 


೯. ನ್ಯಾಯ--ನಿಯಮ 


ಬೆರಳಬಂಡೆಯ ನಡುವೆ ಬಜ್ಜಿಯಾಗಿದೆ ಸೊಳ್ಳೆ; 
ಒಂದೇ ಒಂದುಚಣ ಹಿಂದೆ ಕೈಮೇಲೆ ಕೂತು 
ರಕುತವನು ಕುಡಿದೊಡಲು ಈಗ ರಕ್ತದ ಮುದ್ದೆ! 
ಇಲ್ಲ, ಇನ್ನಿಲ್ಲ ಇದು ಗರಿಬಂದ ಗಾನದೊಲು 
ಕಿವಿಕಿವಿಯ ಬಾಗಿಲಲಿ ಸುಳಿದು ಸುತ್ತುವ ಆಟ; 
ಗೆಳೆಯರೊಡನಾಟದಲಿ ನಲಿವ ಸೊಗವಿನ್ನಿಲ್ಲ. 


ಮನೆವಾಗಿಲಲಿ ಕೂತು ಕಾಯುತಿಹುದೋ ಏನೊ 
ಇದನು ಹಡೆದೊಡಲು! ಇರಬಹುದೆ ಮನೆಯಲ್ಲಿ ಮಗು- 
ವಿನೊಡಸಿದಕಾಗಿ ಕಾಯ್ವೊಂದು ಪೆಣ್‌? ಕೊಲೆವಾರ್ತೆ 
ವೃತ್ತ ಪತ್ರಿಕೆಯಲ್ಲಿ ಜನವ ಮರುಗಿಪುದೇನು? 
ಕೊಂದ ಕೊಲೆಪಾತಕನ ಕೋರ್ಟಿಗೆಳೆಯುವರೇನು? 
ಛೇ, ಅಷ್ಟೆಲ್ಲ ಏಕೆ ಈ ಸೊಳ್ಳೆ ಸತ್ತುದಕೆ? 
ನ್ಯಾಯ-ನಿಯಮಗಳೆಲ್ಲ ಮಾನವರಲೋಕಕ್ಕೆ! 
ಒಂದೇ ದೇವರ ಸೃಷ್ಟಿ, ಎಷ್ಟೊಂದು ನಡೆವಳಿಕೆ! 


೧೪ 


೧೦. ನಗರದ ನಡುವೆ ಒಂದು ಬೆಳಗು 


ಮನೆಯ ಬದಿಯಲಿ ಕರಿಯ ಹೆಬ್ಬಾವು ಮಲಗಿದೊಲು 
ಮಲಗಿದ್ದ ಟಾರ್‌ಬೀದಿಗೆಚ್ಚರವಾಯ್ತು ಮೊದಲ್ಕು 
ಮೈಮೇಲೆ ಪೆಟ್ರೋಲು ಕಂಪಿನಾಹೊಗೆಯುಗುಳಿ 
ಇಟುವಿಕಟ ರವಗೈದು ಓಡಿದಾ ಹಳೆಯ ಮೋ. 
ಬಾರು ಕಾರಿಂದ! ಗಸ್ತು ಹಾಕುತ ಬೀದಿಯಲಿ 
ನಿಂತು ತೂಕಡಿಪ ಹೊಗೆ ಮಂಜಿನಾ ಭೂತ ಮೋ. 
ಹರ ಬೆದರಿ ಮೋಟಾರು ಕಾರಿನಾ ಧೂಮಸ್ಕೆ, 
ಮೈಮುದುರಿ ಓಡಿತ್ತು ಸಂದಿಗೊಂದಿಗಳೆಡೆಗೆ! 


ಹೋಟಲಿನ ಕಾಫಿಯ್ಯ ಕಂಪು ಮನೆಯ *ಟಿ*ಯಲಿ 
ಒಳನುಗ್ಗಿ) ರಗ್ಲಿನಲಿ ಹೆಗ್ಗನಸುಗಳನುಣುವ 
ಸಗ್ಗಿಗರನೆಬ್ರಿಸಿತು ರೇಡಿಯೋದನಿಯಲ್ಲಿ! 
ಸೂರ್ಯೋದಯವ ಕಂಡು ಪುಲಸಿಸಿತು ನಿಂತಿರುವ 
ಹಿರಿಯಗಿರಿ! ಮಲಗಿಯೇ ಇತ್ತಿನ್ನು ಮನುನಗರಿ 
ಕನಸುಗಳ ಚಿಂದಿಯಲಿ ತನ್ನ ಕೊಳೆಮೈ ಮುದುರಿ 


೧೫ 


€6 ಖ್ಯ 
೧೧. ಮೇಸ್ಟ್ರು 


ಸುತ್ತ ನಾಲ್ಕರ ಮಗ್ಗಿ ಒಟಿಗುಡುವ ಕಪ್ಪೆ; 
ಬೇಸರದ ಮುಖ ಮಂಡಿಸಿದೆ ಕುರ್ಚಿ ಯಲಿ 
ಕೆಸರ ಹುಪ್ಪೆ! 
ಯಾವ ಮಾತಾಡಿದರು ಉಸಿರದ ಕುಸಿದ ದನಿ 
ಸಪೆ 


ವ 


ಸಪ್ಪೆ 
ನೂರಾರು ತೆರೆ ಬಂದು ದಡಕೆ ಅಪ್ರಳಿಸಿರಲು 

ಹುಸಿವ ದಡದಂತಿರುವ ಮುರುಕು ಒಡಲು. 

ಜನ್ಮ ಜನ್ಮಾಂತರದ ಘರ್ಮವಂಟಿದ ಹಾಗೆ 

ವಿಶ್ವಭೂಪಟದಂಥ ಹಳೆಯ ಕೋಟು! 

ಈ ಮುರುಕು ಕಟ್ಟಡಕೆ ಹರುಕು ಗೋಪುರದಂತೆ 

ನಿಂತಪೇಟ, 

ಶಿವ ತಿವಾ ಇದು ಯಾವ ಮಾಟ? 


ಇದಸಕೊಂದು ಮನಸೆ?- ನೂರು ಕನಸಿನ ಜರಡಿ! 
ಪಾಳು ಕಗ್ಗವಿಯಲ್ಲಿ ಮೊರೆಯುತಿವೆ ಕೇಳು ಅದೊ 
ನೂರು ಹುಲಿ ಕರಡಿ; 
ಇದ್ದ ದೇಗುಲ ಭಗ್ನ, ಬಾವಲಿಯ ಗರುಡಿ! 
ಸುತ್ತಸಾಗಿದೆ ಮಗ್ಗಿ - ಮುರುಕು ಭಾವಣಿಯ ತಟ್ಟಿ 
ಟೇಬಲ್ಲಿಗಾಗಾಗ ಚಿತ್ತವನು ಕುಟ್ಟಿ 
ಮಗ್ದವಾಗಿದೆ ಪ್ರಾಣಿ ಚಿಂತೆಗಳ ಮುಟ್ಟಿ. 


ಹೊಡೆದೀತೆ ಗಂಟಿ? 
ಯಾವಾಗ ಮುಗಿದೀತು ಈ ಗೋಳು ಸಂತೆ? 
ಈ ಬಾಳಿಗೂ ಒಂದು ಮುಗಿವಿಲ್ಲದುಂಟಿ? 
ಹೊಡೆಯದೇ ಇನ್ನಾದರೂ ಕಡೆಯ ಬಿಡುಗಡೆಯ ಗಂಟಿ? 


೧೬ 


೧೨. ಆಸ್ಪತ್ರೆ 


ಸುತ್ತ ಹಚ್ಚನೆ ಪಾರು; 

ಬಣ್ಣ ಬಣ್ಣದ ಹೂವು ತುಂಬಿರುವ ಮರ, 
ಅದರಲ್ಲಿ ಹಕ್ಕಿಗಳ ಹಾಡು! 

ಕಲೆಗಾರಿಕೆಯ ಕನಸು ನನಸಾದಂತೆ 

ನಡುವೆ ನಿಂತಿರುವ ಸಟ್ಟಿಡ; ಕಣ್ಣೆ ಹಬ್ಬ. 
ನುಣ್ಣನೆಯ ಗಾಜುಗಲ್ಲಿನ ಹಾಸು; ತಣ್ಣು. 
ಸುಣ್ಣ ಬಣ್ಣದ ಗೋಡೆಗಳ ನಿಲವು; 
ಏನೋಸದ್ದು, ಒಳಗಡೆಗೆ ಕಾಲಿಟ್ಟಿ. 

ಏನೋ ಕಂಪು, ಶುದ್ದ ದುರ್ಗಂಧ! 

ಅಬ್ರ, ಮೂಗೊಡೆಯುತಿದೆ. 

ಸಾಲು ಹಾಸಿಗೆ; ರೋಗಿಗಳ ಸಂತೆ! 
ಘಟಯುವಿಕಟಿ ನರಳಾಟ. 

ಉಸಿರಾಟ? 

ಸಾವು ಬದುಕಿನ ಹೋರಾಟದೇರಾಟ! 

ಇವರ ನಡುವೆ ಬಿಳಿಯುಡೆಯ ನರ್ಸುಗಳ ಓಡಾಟ 
ಮನಕಿನಿತು ಭರವಸೆಯ ಬಿತ್ತ. 

ನರಳನಾಲಿಸಿ ಗೋಡೆಗಳು ಕಿವುಡು! 

ನಿಜಕು ಇದೊಂದು ನೋವುಗಳ ಹೆಗ್ಲೋರಿ! 
ಮೃತ್ಯುವಿನ ಕರಿನೆರಳು ರೋಗಿಗಳ ಮೊಗದಲ್ಲಿ, 
ನಿರಾಸೆಯ ಸಂಜೆ ಮುಬ್ರೆದೆಯಲ್ಲಿ, 

ಆಸೆಗಳ ಚಿಕ್ಕಿ ಕಣ್ಣಳಲಿ! 

ಇದೊಂದು ಹಗಲಿರುಳು ಸಂಜೆ ಮುಂಜಾವುಗಳ 
ಹಾಸು ಬಲೆ 

ಅದರೊಳಗೆ ಜೀವಗಳೋ 


೧೭ 


ಜೇಡನ ಬಲೆಯ ಹುಳದಂತೆ ಮಿಡುಕುತಿವೆ. 
ನರಕವೆಲ್ಲಿದೆ ಬೇರೆ ಇಲ್ಲಲ್ಲದೆಯೆ? 

ನಿಜಕು ಇದು ನರಕ. 

ಬಾಳು ಬಲು ಸೊಗಸೆಂಬ ವಾದವನು 
ಜಳ್ಳುಗೈವುದು ಇಲ್ಲಿನೀ ನೋಟ! 
ಅಹಮಿಕೆಗೆ ಅಕಿಗಲ್ಲು 

ಆಸ್ಪತ್ರೆಯೊಳು ಚಣಕಾಲ ನಿಲ್ಲು! 


೧೮ 


೧೩. ಪಾರ್ಕಿನಲ್ಲಿ ಒಂದು ಸಂಜೆ 


ದೇವರು ತನ್ನೆಳಮೆಯಲ್ಲಿ 
ಏನೇನೋ ಗೀಚಿದನು. 

ಬೆಳೆದ ಮೇಲೆ ಬರೆದ ಕೃತಿಯ 

ಮುಂದೆ ಹೇಗೆ ತರುವುದಿವನು 
ಎಂದು ನಾಚಿ ಕೂತನು 


ಮುಂದೆ ಲೋಕ ಅವನ ಪ್ರತಿಗೆ 
ಮೆಚ್ಚಿ ಹೊಗಳಿ ತಲೆಯ ತೂಗೆ, 
. ಇಂದು ಮೆಲ್ಲನವನ ಹಳೆಯ 

ಎಳೆಯಂದಿನ ಸೃತಿಗಳ, 
ತಂದು ಮುಗಿಲ ಶಾಲೆಯಲ್ಲಿ 
ಪ್ರದರ್ಶನಕೆ ಇಟ್ಟನೇನೊ 
ಎನ್ನುವಂತೆ ವಿಕೃತಮೋಡ 
ಬಾನಿನಲ್ಲಿ ತೇಲಿವೆ! 


ಯಾರೊ ಬಂದು ಮುಗಿಲಕೆರೆಯ 
ಸಂಜೆ ತೂಬನೆತ್ತಲು, 
ಮುಗಿಲಕೆರೆಯ ಬೆಳಕುನೀರು 
ಸಂಜೆ ತೂಬಿನಾಚೆಯಿಂದ 
ಹರಿದು ಹೋಯಿತೆಂಬೊಲು, 
ಅದರೊಳುಳಿದ ಕೊಳಕು ನೀರು 
ನಿಂತಹಾಗೆ ಸಂಜೆಗೆಂಪು 
ದಿತ್ರಳದಲಿ ನಿಂತಿದೆ 
ನಗರ ಮೃಗದ ಬಾರ್‌ ಬೀದಿಯ 
ನಾಲಗೆ ಅದ ನೆಕ್ಕಿದೆ! 


೧೯ 


ಮನೆಯ ಮೂಲೆಯಲ್ಲಿ ಕೊರಗು. 
ತಿರುವ ಮುದುಕಿಯಂದದಿ 

ಅದೋ ದೂರದಲ್ಲಿ ಮರದ 
ತೋಪು ನರಳಿ ನಡುಗಿದೆ. 

ಈ ಪಾರ್ಕಿನ ಮರ ಮರವೂ 

ನೂರು ಹಕ್ಕಿಯಿಂಚರದಲಿ 
ಗಿಲಿಗಿಚ್ಚಿಗಳಾಗಿವೆ! 

ಇಳಿಯುವಿರುಳ ಕಾಡಿಗೆಯಲಿ 
ಮರಮೆಲ್ಲನೆ ಕರಗಿವೆ! 


೧೪. ಹೊಸಿಲು ದಾಟಿತು ಹಸುಳೆ 


ಹೊಸಿಲು ದಾಟಿತು ಹಸುಳೆ; ನಡುಮನೆಯ ಬಿತ್ತರದ 
. ಬಯಲುನಾಡನು ಕಳೆದು, ಹೊರಜಗಕು ಒಳಜಗಕು 
ಕೋಟೆಗಟ್ಟಿದ ಹೊಸಿಲ ಪರ್ವತಶ್ರೇಣಿಯನು 
`-ದಾಟಿಬಿಟ್ಟಿತು ಹಸುಳೆ! ಓ ಅಲ್ಲಿ, ಹಿಮಗಿರಿಯ 
ಶಿಖರದಲಿ ವಿಜಯಿಯಾದನು ವೀರ ತೇನ್ಸಿಂಗ್‌! 
ಇದೊ ಇಲ್ಲಿ, ಅದಕಿಂತಲೂ ಮಿಗಿಲು ಹಬ್ಬವಾ- 
ಯಿತು ಮನೆಗೆ! ಕಾಯೊಡೆದು, ಕರ್ಪೂರದಾರತಿಯ 
ಬೆಳಗಿ, ಸಕ್ಕರೆ ಹಂಚಿ, ನಲಿಯಿತೀ ಮನೆಯ ಜನ- 
ಲೋಕ! ಕತ್ತಲೆಯ ಬಸಿರಿಂದ ಮೆಲ್ಲಡಿಯಿಟ್ಟು 
ನೀರಾಗಿ, ಹಸಿರಾಗಿ, ಖಗವಾಗಿ, ಮಿಗವಾಗಿ, 

ಕಡೆಗೆ ಮಾನವನಾಗಿ, ಕಾಲದುಸುಬನು ತುಳಿದು 
ಪ್ರಗತಿಯನು ಸಾಧಿಸಿದ ಮಾನವ ಚರಿತ್ರೆಯಲಿ 
ಹೊಸಲು ದಾಟಿದ ಹಸುಳೆಯೀ ಲೀಲೆಯೊಂದುಪುಟ! 
ಅದನು ತಿರುವಿತು ಹಸುಳೆ; ಏನಿದದ್ಳುತ ಮಾಟ! 


೨೧ 


೧೫. ತೇಕೆಳೆವ ಜನರು 


ತೇರನೆಳೆವರು ನಾವು-- ಎಲ್ಲಿದ್ದರೇನು? 
ಬೊಂಬಾಯಿ ಮದರಾಸು ಕಲ್ಕತ್ತಡೆಲ್ಲಿ 
ಎಲ್ಲೆಂದರಲ್ಲಿ, 
ಕನ್ನಡದ ಉಸಿರಾಡುವೆದೆಗಳಿರುವಲ್ಲಿ 
ಕನ್ನಡದ ಸತ್ವಗಳ ಬೀಜಗಳ ಚೆಲ್ಲಿ 
ತೇರಮಿಣಿ ಹರಿದಿರಲು 
ಹಿಡಿದುಕೊಳ್ಳಿರೊ ಅದನು 
ಎಲ್ಲಿದ್ದರೇನು? 

ಕೋಟಿ ಕೈಗಳ ಕೂಟ, ಕೋಟಿ ಕಣ್ಣಳ ನೋಟ 
ಕೋಟಿ ಹೃದಯದ ಮಿಲನದಾಟದಲ್ಲಿ 
ಎದೆಎದೆಯ ಬಿಂದಿಗೆಯ ತುಂಬ ತುಂಬಿರುವಂಥ 
ಉತ್ಸಾಹದಭಿಷೇಕ ವಾರಿಯಲ್ಲಿ 
ಮುಂದೆ ಬನ್ನಿರೊ ಬನ್ನಿ 
ಕವಿಮನೋರಥಗಳನು ಬಾಳಬೀದಿಯ ಮೇಲೆ 
ಎಳೆಯ ಬನ್ನಿ 

ಕನ್ನಡದ ತಾಯ ಮುಖಬಿಂಬ ನಿಮ್ಮೆದೆಯಲ್ಲಿ ಬಿಂಬಿಸಿಕೆ 
ನಂಬುಗೆಯ ತುಂಬುಗೈ ನೀಡ ಬನ್ನಿ. 
“ಭುವನೇಶ್ವರೀ ದೇವಿ ರಥವನೇರಿದಳು 
ಜಯ್‌ ರಾಜೇಶ್ವರೀ ಕನ್ನಡಿಗರೂಡತೀ?” 

ಓ ಎಳೆಯಿರೋ ಕನ್ನಡದ ತೇರ 
ನೀವು ನಿಂತಿರುವಂಥ ನೆಲೆಗಳಿಂದ 
ನಾವೆಲ್ಲರೂ ಒಂದು: ತೇರೆಳೆವ ಜನರು. 
ಆ ಊರೊ, ಈ ಊರೊ; ಹಿಂದ್ಫೆ"ಯೋ ಮುಂದೆಯೋ 
ಎಲ್ಲಿಯೋ ಒಂದು ಕಡೆ ಕೈಹಾಕಿದವರು. 


೨೨ 


೧೬. ಇವನು 


ತಲೆಯ ತಪ್ಪಲೆಯಲ್ಲಿ 
ವಿಚಾರಗಳ *ುದಿತ 
ಎದೆಯ ಗೂಡೊಳಗೆನಿತೊ 
ಮುರಿದ ಗಡಿಯಾರಗಳ ತುಡಿತ 
ಹಗಲು ಇರುಳು. 
ಮನದ ಕಂಬಿಯ ಮೇಲೆ 
ನೂರು ರೈಲಿನ ಉರುಳು; 
ಇನಿತೆ ಸ್ಪಂದನ; ಮತ್ತೆ 
ಮೌನ ಮೌನ! 
ಹಗಲೊ ರಾತ್ರಿಯೊ ಏನೊ ಎಲ್ಲವೂ ಇವನ 
ಬಾಳ ತಿವಿಯುತ ಮುಂದೆ ಸಾಗಿರುವುವು. 
ಬೆಂಕಿಬಾಯನು ತೆರೆದು ನಗುವ ಮೂಡಲ ಬಾನು 
ನೂರು ತೂತಿನ ಛತ್ರಿ ಬಿಚ್ಚುವಿರುಳಿನ ಬಾನು 
ನಿಡುಸುಯ್ಲಿ ನೊಲು ನಡೆವ ಗಾಳಿಗಳ ಹೊನಲು- 
ಎಲ್ಲವೂ ಇವನನ್ನು ಅರೆಯುತಿಹವು. 
ಸಿನಿಮ-ಹೋಟಲ್‌- ಸರ್ಕಸ್ಟು.- ಆ ದೊಂಬರಾಟ 
ಇಸ್ಪೀಟು-ಸಿಗರೇಟು-ಹಾವಾಡಿಗನ ಮಾಟಿ 
ಕಾವ್ಯಪಾರಾಯಣ-ಭಾಷಣ-ಹರಿಕತೆಯ ಸವಿಯೂಟ 
ಓ ಎಷ್ಟೊಂದು-ನೋವ ಮರೆಯಲು ಮಾನವನು 
ಮಾಡಿರುವ ಹೂಟ! 


ಮುರುಕು ಜೋಪಡಿಯೊಳಗೆ 
ಮಳೆಯ ನೀರಿಳಿವಂತೆ 
ಇಳಿಯುತಿವೆ ತಲೆಂೊಳಗೆ ನೂರು ಚಿಂತೆ; 
ಒಳಗೆಲ್ಲ ಕೆಸರು, ಬರಿ ಕೆಸರು; ಅದರೊಳಗು 
 ಮೊಳೆಯುತಿವೆ ಆಸೆಗಳು ಹಸುರಿನಂತೆ! 


೨೩ 


೧೮. ಪತಿತ 


ಮಬ್ಬುಗತ್ತಲ ಕೂಪ, 
ಸುತ್ತಲೂ ಹಲವಾರು ಅಸ್ಪಷ್ಟ ರೂಪ. 
ನನ್ನಂತೆಯೇ ಇತ್ತ ಎಂದೊ ಹೇಗೋ ಬಂದು 
ಬಿದ್ದ ಬಾಳಿನ ಮುರುಕು, 
ನೀರೆಳವಾಗ ಹಗ್ಗವು ಹರಿದು ಬಿದ್ದಂಥ 
ಬಿಂದಿಗೆಯ ಸರುಕಾು! 


ಒಂದೆ ಮಾರಗಲ; 
ಸುತ್ತಲೂ ಗೋಡೆ. 
ಮೇಲೆ ಎಲ್ಲೋ ಆ ದೂರದಲಿ ಕಾಣುತಿದೆ 
ಮುಗಿಲ ಮುಚ್ಚಳವು 
ಇಲ್ಲಿ ಒಳಗಡೆ ದಿನವು ಕಲ್ಲುಗೋಡೆಗೆ ಬಡಿವ 
ಹೊಳೆನೀರ ಹರವು! 


ಕಪ್ಪೆಗಳ ಪರಿವಾರ ಸೊಳ್ಳೆಗಳ ಸಂಸಾರ 
ದುರ್ನಾತಗಳ ಅಂಗಡಿಯ ಬೀದಿ 
ಎದ್ದರೂ ಬಿದ್ದರೂ, ನುಡಿದರೂ ನಡೆದರೂ 
ಇದೇ ರಾಜವೀಧಿ! 


ದಿನಕ್ಕೊಮ್ಮೆ, ಓ ಒಂದೇ ಒಂದುಸಲ ಬಂದು 
ಬಿಳ್ಳಿ ಕಡೆಗೋಲಂತೆ ಬಿಸಿಲಕೋಲೊಂದು 
ಅಂತರಂಗವ ಕಡೆದು ಮೇಲೆ ಬಾ ಎಂದು 
ನುಡಿದು ಮತ್ತಡಗುವುದು ಬಂದಂತೆ ಸಂದು! 

ಬೆಟ್ಟು ಸೀಪುವ ಹಸುಳೆ ತಾಯ್ಕೊಲೆಯನುಣುವಂತೆ 
ಭ್ರಾಂತಿಗೊಂಡು ' 
ತನ್ನ ತಾನೇ ಹೇಗೂ ಸಂತೈಸಿಕೊಂಡು 


೨೬ 


ನಗುವಂತೆ ಇದೆ ಬಾಳು ಹೂಪದೊಳಗೆ 
ತನ್ನದೇ ಆದೊಂದು ಲೋಕದೊಳಗೆ 


ಯಾವ ಬೆಳಕಿನ ಪಾತಾಳಗರುಡವು ಬಂದು 
ಮಿಂಚುಕೊಂಡಿಯೊಳಿದನು ಮೇಲಕೆತ್ತಿ, 
ಗಡಿಯಾರದೊಳಗಡೆಗೆ ಸುತ್ತಿದಲ್ಲೇ ಸುತ್ತಿ 
ನಮೆವ ಮುಳ್ಗಳ ತೆರದ ಬದುಕನೆತ್ತಿ 
ಎಂದು ಒಯ್ದ್ವುದೊ ಕಾಣೆ ಬಿತ್ತರದ ಬಾನ್ಗೆ 
ಕಾಯಬೇಕೇ ಇನ್ನು ಎಲ್ಲಿವರೆಗೆ? 


೧೯. ಜನರು 


ಎಂಥ ಹುಚ್ಚುಜನರು ಇವರು 
ಕೊಚ್ಚೆಯನೇ ಹಾಂಬರು! 
ಕೊಚ್ಚೆಯುಂಡು ದಡದಿ ಬೆಳೆದ 
ಹಚ್ಚಹಸುರ ಕಾಣರು! 
ಹಚ್ಚಹಸಿರ ಬಣ್ಣಿ ಸಿದರೆ ಅದು ಕಲ್ಪನೆ ಎಂಬರು 
ನಾರುತಿರುವ ಕೊಚ್ಚೆ ಮಾತ್ರ ಪರಮಸತ್ಯವೆಂಬರು! 


ಎಂಥ ಮರುಳುಜನರು ಇವರು 
ಬಡತನವನೆ ಕಾಂಬರು! 
ಬಡವನೆದೆಯೊಳಿನ್ನು ತುಡಿವ 
ಭರವಸೆಯನೆ ಕಾಣರು! 
ಬಡವರ ನೆಪದಲ್ಲಿ ಇವರೆ ಬರಿದೆ ಹುಯ್ಯಲಿಡುವರು 
ದಿಟದ ಬಡವರೀ ಹೂಗಿನೊಳೆಲ್ಲೊ ನರಳುತಿರುವರು! 


ಎಂಥ ಪೆದ್ದಜನರು ಇವರು 
ದಿವದ ಬೆಳಕ ಕಾಣರು! 
ಮನೆಯ ಮುಂದೆ ಹರಿದರೂ 
ಕಣ್ಣಮುಂದೆ ಹೊಳೆದರೂ 
ಎದೆಗೆ ಬಿರಡೆಯಿಡುವರು! 
ಅದೂ ಸತ್ಯ ಇದೂ ಸತ್ಯ ಎಂಬ ದೃಷ್ಟಿಯಿಲ್ಲದೆ 
ಬಾಳು ಬೆಳೆಯಬಲ್ಲಾದೆ? 
ಎಂಥ ನಿಸ್ಸತ್ವಜನರು 
ವಿಫಲತೆಯನೆ ಕಾಂಬರು! 
ವಿಫಲತೆಂಶೊಳು ಸಫಲತೆ ಚಿಗು- 
ರಿಡುವುದನೇ ಕಾಣರು! 


೨೮ 


ಅಳಿವಿನಲ್ಲು ಉಳಿವು ಮೊಳೆವ ಚೋದ್ಯವನ್ನು ಈ ಜಗ 
ನೂರು ಚೈತ್ರದಲ್ಲಿ ಮಾಡಿ ತೋರಿದರೂ ಉಬ್ಬಿ ಗ! 
ಬಿಸಿಲನುಂಡು ಬೆಳುದಿಂಗಳ 

ಕೊಡುವ ಚಂದ್ರನಂದದಿ 
ನೋವನುಂಗಿ ನಗೆಯನೀವ 

ಆತ್ಮಶಕ್ತಿ ಬರುವುದೆ? 
ಅಡಿನೆಲದಲಿ .ಕಣ್‌ಮುಗಿಲಲಿ ರೆಕ್ಕೆಯೊಳಗೆ ವಿಶ್ವವ 
ತಬ್ಬುವಂಥ ಗರುಡಶಕ್ತಿ ಬರುವವರೆಗು ರೌರವ! 


>) 


೨೦. ಅತಿಥಿಗಳು 


ಮೊನ್ನೆದಿನ ತಾನೇ ತೆರಳಿದರು ಅತಿಥಿಗಳು 
ಈ ಮನೆಯ ತೊರೆದು 

ಇದರೆದೆಯ ಕೊರೆದು! 

ಇದ್ದಕಿದ್ದಂತೆಯೇ ಹೇಳದೆಯೆ ಕೇಳದೆಯೆ 
ಬಂದವರು ಅವರು. 

ನಾನಾಗಿ ಬಾರೆಂದು ಕರೆಯಲಿಲ್ಲ; 

ತಾವು ಬರಲಿಹೆವೆಂದು ಮೊದಲ ಸೂಚನೆ ಕೂಡ 
ಅವರು ಕೊಡಲಿಲ್ಲ. 

ವಾರವೊಂದರ ಹಿಂದೆ ಅವರಾಗಿಯೇ ಬಂದು 
ನುಗ್ಗಿದರು ಒಳಗೆ 

ಬಲು ಸಲಿಗೆಯೊಳಗೆ! 


ಮೊನ್ನೆದಿನ ತಾನೇ ತೆರಳಿದರು ಅತಿಥಿಗಳು 
ಈ ಮನೆಯ ತೊರೆದು 

ಇದರೆದೆಯ *ೊರೆದು! 

ತಿಂಗಳೆರಡಾದರೂ ಬೇಕು ಈ ಮನೆ ಮತ್ತೆ 
ಮೊದಲಿದ್ದ ರೀತಿಯಲಿ ನಿಲ್ಲುವುದಕೆ 
ಮೊದಲಿನಾರೋಗ್ಯವನು ಗೆಲ್ಲುವುದಳೆ! 


ಹೇಗೊ ಏನೋ ಅಂತು ತೆರಳಿದರು ಅತಿಥಿಗಳು, 
-ಅಲ್ಲ-ಆಗಂತುಕರು, ಬಂದಹಾಗೆ 

ಬಂದ ದಾರಿಗೆ ಸುಂಕಪಡೆದಹಾಗೆ 

(ಪ್ರಾಯಶಃ ಮತ್ತೊಂದು ಮನೆಗೆ! . .) 

ಜ್ವರ ಕೆಮ್ಮು ನೆಗಡಿಗಳ ರೂಪದಲಿ ನಾಲ್ಕುದಿನ 
ನಿಂತ ಅತಿಥಿಗಳು 

ತೆರಳಿದರು. ಮೊನ್ನೆ ದಿನ ತಾನೇ ತೆರಳಿದರು 

ಈ ಮನೆಯ ತೊರೆದು 

ಇದರೆದೆಯ ಕೊರೆದು! 


೩೦ 


- ಮಲಾರು ಐತಪ್ಪ ಸಾಂತರು 


ಸಹಾಯಕರು 


ಕುರಿಯ ವಿಠ್ಮ ಲ ಶಾಸ್ತ್ರಿ ಗಳು 
ಚೆಂಬರ್ಪು ಮಾಧವ “ಟ್ಟ ರು. 


ಪಾದೆಕಲ್ಲು ಸಾರಂಗ a ಬಟಿರು 
೪ಣ 5 ಟೆ 


ಪಾಡೆಕಲ್ಲು ನಾರ್ಶ ಭಟ್ಟ ರು 
ಪಾದೆಕಲ್ಲು ೬ ಜ್‌ ಭಟ್ರ ಮಗ 


ಸ್‌ ಭಟ್‌ 

ಗಂಗಾಧರಯ್ಯ ಹಾಸನಡ್ಕ 
ಅಚ್ಚುತರಾವ್‌ ನೆಲ್ಲಿಕುಂಜ 
ಕೆ. ವೆಂಕಟ್ರ ಮಣಯ್ಯ ದೊಡ ತ ತೋಟ 
ಕೆ ಆರ್‌. ಸುಬ್ರಾಯ ಕುಕ್ಕಜಡ್ಯ 

ಪಿ. ಶಂಕರನಾರಾಯಣ ಅಧ್ಯಾ ಪಕ ಕಲ್ಲಡ್ಕ 
ಇರ್‌ ರಾಮಯ ನಾಯಕ್‌ 
ಎ, ರಾಮಕೃಷ್ಣ ಭಟ್‌, ಅಧ್ಯಾಪಕ ಚೇವಾರ್‌ 
ಕುಣಲೆ ಭೀಮೆ ಭಟ್‌ ಕನ್ಯಾನ 
ಕಮ್ಮಾಜೆ ಭೀಮ ಭಟ್‌ ಕನ್ಯಾನ 
ಶಂಕೇಶ ಸುಬ್ರಾ ಯರು ಚೊಕ್ಕಾಡಿ 
ಕೆ. ಸದಾಶಿವ ಫಟ್‌ ಅಧ್ಯಾಪಕ ಮಿತ್ತ ನಡ್ಕ 
ಕುಡ್ಬಿ ಶಿ ಶ್ರೀನಿವಾಸ ಶೆಣೈ 


ಪೋಷಕರು 


ರವಿವರ್ಮ ಕೃಷ್ಣರಾಜ, ವಿಟ್ಲ ಅರಮನೆ. 
ಬಿ. ನಾರಾಯಣ ಶೇಖ, ಪಠೇಲರ್ಲ್‌ ಬೆಳ್ಳಾರೆ. 


' ಕೋಡ್ತುಗುಳಿ ಕುಶಲಪ್ಪ ಗೌಡ, ಚೊಕ್ಕಾಡಿ. 


ಮುಗುಳಿ ರಾಮಕೃಷ್ಣ ಭಟ್‌, 


೨೨ 


೨» 


- ತೆ. ವೈ. ಪೂಜಾರಿ, ಜ. ಎ, ಜಿ. ಎಲ್‌,, ಮಂಗಳೂರು. 


ರೂಪಾಯಿ ೧೫-೦-೦ 


೧೦-೦-೦ 
೧೫-೦-೦ 
೮-೦-೦ 
೮೨೦೨೦ 


೮.೦.೦ 
ಲಆ-೦-೦ 
೦೨೦೨೧೦ 
೧೫-೦-೦ 
೧೦-೦೭೦ 
೬-೦-೦ 
2೦: ರಿ 0೮ 
೮-೦-೦ 
೮-೦-೦ 
೧೦.೦೨೦ 
೧೫-೦-೦ 
MO 00 
೧೦-೦-೦ 


ಅಧ್ಯಕ್ಷ - ಪಂಚಾಯತ್‌ ಬೋರ್ಡ್‌, ಕರೋಪಾಡಿ. 


ಬಿ. ಆರ್‌. ಕರ್ಕೇರ, ಮಂಗಳೂರು. 


ತಾಯಿಯು- ಮಗಳಿಗೆ, ಅತ್ತೆಯು-- ಸೊಸೆಗೆ, ಅಕ್ಕ- ತಂಗಿಗೆ 
ಹೇಳುವ ಮಾತು 


ಯುಂ. ವಿ. ಶಾಸ್ತ್ರೀ 
ಇವರೆ 


ನವಜೀವಾತು 


(ರಿಜಿಸ್ಟರು ಮಾಡಲ್ಪಟ್ಟಿದೆ) 
ಕೇವಲ ನಾಲ್ಕೇ ರೂಪಾಯಿಗಳಿಂದ ಬಾಣಂತಿತನದ 
ವಿಮೋಚನೆ-- 
ನವಜೀವನದ ಪುನರ್ರಚನೆ 
ಹೆಚ್ಚಿನ ಮಾಹಿತಿಗೆ... 
ಯಂ. ಸಿ. ಶಾಸ್ತ್ರೀ, 


ಈ 
ಕದಿರೆ, ಮಂಗಳೂರು-೨. 


LN ಚ ಂ0284113 


ಶ್ರೀ ಇರ ಸೋಮನಾಥೇಶ್ವರ 


ನಾಟಕ ಸಭಾ ಮಂಗಳೂರು. 
ಯಕ್ಷಗಾನ ನಾಟಕ ಪ್ರಪಂಚದಲ್ಲೇ ಪ್ರಥಮ ಕ್ರಾಂತಿ! 
ಆಧುನಿಕ ಸುಸಜ್ಜಿತ ರಂಗಮಂಟಪದ ಮೇಲೆ ನವ್ಯ ಪ್ರಯೋಗಮಾಡಿ, 


ಅಖಿಲ ಕರ್ನಾಟಕದಲ್ಲೇ ಜಯಭೇರಿ ಹೊಡೆದ ಈ ನಾಟಕ ಮಂಡಳಿಯು 


ಕರ್ನಾಟಕದ ಎಲ್ಲೆಡೆಗಳಲ್ಲೂ ಸಂಚರಿಸುತ್ತಿದೆ. 


ಕಲಾಭಿಮಾನಿಗಳು 
ಪ್ರೋತ್ಸಾಹಿಸಬೇಕಾಗಿ ವಿನಂತಿ 


ಕೆ. ಕೊರಗಪ್ಪ ಶೆಟ್ಟ 


ಪ್ರೂಪ್ರ್ಯಾ ಟರ್‌, 


ಮಹಾಶ್ವೇತೆ 
ಸಂಜೆದಾರಿ 


ಪ್ರೇಮಾನಂದ 
ನಿಸರ್ಗದೆಡೆಗೆ 
ನಂಬಿಕೆಯ ನೆರಳು 


ನಮ್ಮ ಪ್ರಕಟಣೆಗಳು 


ಅಚ್ಚಿ ನಲ್ಲಿ 
(ಕಾದಂಬರಿ) 
2? 


?) 


ಮಿರ್ಜಿ ಅಣ್ಣಾರಾಯ 
ಕೆ. ಕೆ. ಪೂಜಾರಿ 
ವೈ. ಮಹಾಲಿಂಗಭಟ್‌ 


ನೇತಾವತಿ ಪ್ರಕಾಶನ 
ರ್ಯಾ ಸ್‌ 
ಬಳೆಪೇಟಿ, ಬೆಂಗಳೂರು---೨. 


ನಾವು ವರ್ಷಕ್ಕೆ ಸುಮಾರು900 ಪುಟಗಳಷ್ಟು ವಿಚಾರಾತ್ಲುಕ 
ಸಾಹಿತ್ಯವನ್ನು ಚಂದಾದಾರರಿಗೆ ನೀಡುವೆವು 


ವಾರ್ಷಿಕ ಚಂದಾಹಣ: , ಕೇವಲ ೬ ರೂಪ್ಯಾ ಮಾತ್ರ 
ರಿಜಿಸ್ಟರ್ಡ್‌ ಪೋಸ್ಟ್‌ ಮೊಲಕ: ೮ ರೂಪ್ಯಾ 
ಆಜೀವ ಸದಸ್ಯತನಃ ೧೦೦ ರೂಪ್ಯಾ 
ಪ್ರಧಾನ ಪೋಷಕರು: ೫೦ ರೂಪ್ಯಾ 
ಪೋಷಕರು: ೨೫ ರೂಪ್ಯಾ 
ಸಂಪಾದಕ 
ಕೆ, ಕೆ. ಪೂಜಾರಿ 
ಸಲಹೆಗಾರರು: 
ರಾಷ್ಟ್ರಕವಿ ಎಂ. ಗೋವಿಂದ ಹೆ. 
ನಿ. ಎಸ್‌. ನಾರಾಯಣರಾವ್‌. | 
ಎಂ. ಗೋಪಾಲಕೃಷ್ಣ ಅಡಿಗ, ಎಂ. ಎ. 
ತ, ರಾ. ಸು, | 
ಜಿ. ಎಸ್‌. ಶಿವರುದ್ರಪ್ಪ, ಎಂ. ಎ. 


ಎಚ್‌. ಎವ. ತಿವರಾಮ್‌. 


ಶಾರದಾ ಛಾಪಖಾನೆ, ಮಂಗಳೂರು-೧. 


